ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 
ಎಂಟನೇ ಅಧಿವೇಶನ 
(ಮುಂದುವರೆದ ಉಪವೇಶನಗಳು) 
ಪೂರಕ ಕಾರ್ಯಕಲಾಪಗಳ ಪಟ್ಟಿ 


ಸೋಮವಾರ, ದಿನಾಂಕ:23ನೇ ನವೆಂಬರ್‌, 2015 


ಎ i cee wea: 


(ಐಟಂ ನಂ:1 ನಂತರ ಈ ಕೆಳಕಂಡ ವಿಷಯವನ್ನು ಸೇರಿಸಿಕೊಳ್ಳತಕ್ಕದ್ದು) 


ಶ್ರೀ ಜಗದೀಶ್‌ ಶೆಟ್ಟರ್‌, ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು 
ಶ್ರೀ ವೈ.ಎಸ್‌.ವಿ. ದತ್ತಾ, ಜನತಾ ದಳ (ಎಸ್‌) ಶಾಸಕಾಂಗ ಪಕ್ಷದ ಉಪ ನಾಯಕರು 
ಇವರುಗಳು - 1984ನೇ ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ (ಕರ್ನಾಟಕ 


“ಫಿ 


ಲೋಕಾಯುಕ್ತ ತಿದ್ದುಪಡಿ ಅಧಿನಿಯಮ 2015)ರ ನಿಯಮ 6ರ ಅವಕಾಶಗಳಡಿ ಕರ್ನಾಟಕ 
ಲೋಕಾಯುಕ್ತರನ್ನು ಪದಚ್ಛುತಿಗೊಳಿಸಬೇಕೆಂದು ಪ್ರಸ್ತಾವ ಮಂಡಿಸುವುದು. 


ಎಸ್‌.ವೈ. ಕುಳಗೇರಿ 
ಕಾರ್ಯದರ್ಶಿ (ಪು 


ಔ 


